ಕರ್ನಾಟಿಕ ವಿಧಾನ ಪರಿಷತ್ತು 


(ಪಿಎ೦ಎವೈ) ಅಡಿಯಲ್ಲಿ ಗ್ರಾಮೀಣ 
ಮತ್ತು ನಗರ ಪ್ರದೇಶಗಳಲ್ಲಿ 
ನಿರ್ನಿಸಲಾಗುತ್ತಿರುವ ಪ್ರತಿ ವಸತಿ 


ಮಾನ್ಯ ಸದಸ್ಯರ ಹೆಸರು | ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 
ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯೆ |: | 308 
ಉತ್ತರಿಸಬೇಕಾದ ದಿನಾಂಕ :| 89012021 
ಉತ್ತರಿಸಬೇಕಾದ ಸಚಿವರು | ಪಸತಿ ಸಚಿವರು 
| ಪ್ರಶ್ನೆ ಉತ್ತರ 
ಅ. | ಪ್ರಧಾನ ಮಂತಿ ಆವಾಸ್‌ ಯೋಜನೆ | ಪ್ರಧಾನ ಮಂತಿ' ಆವಾಸ್‌ ಯೋಜನೆ (ಗ್ರಾಮೀಣ) ಯಡಿ 


ಗ್ರಾಮೀಣ ಪ್ರದೇಶಗಳಲ್ಲಿ: ನಿರ್ಮಿಸಲಾಗುತ್ತಿರುವ ಪ್ರತಿ ವಸತಿ 
ಘಟಕ ನಿರ್ಮಾಣದ ವೆಚ್ಚವು ಸಾಮಾನ್ಯವಾಗಿ ರೂ. 300 
ಲಕ್ಷಗಳಿಂದ ರೂ. 5.00 ಲಕ್ಷಗಳವರೆಗೆ ಇರುತ್ತದೆ. 


| ಘಟಿಕವಿಮಾನಣ_ಬೆಚ್ಚವೆಷ್ಟು; 
" ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) ಯಡಿ ನಗರ 
ಪ್ರದೇಶಗಳಲ್ಲಿ ಬಿ.ಎಲ್‌.ಸಿ. ಮತ್ತು ಎ.ಹೆಜ್‌.ಪಿ. ಘಟಕದಡಿ 
"| ನಿರ್ಮಿಸಲಾಗುತ್ತಿರುವ ಪ್ರತಿ ವಸತಿ ಘಟಿಕ ನಿರ್ಮಾಣದ ವೆಚ್ಚವು 
ಸಾಮಾನ್ಯವಾಗಿ ರೂ. 400 ಲಕ್ಷಗಳಿಂದ ರೂ. 1೪.60 
ಲಕ್ಷಗಳವರೆಗೆ ಇರುತ್ತದೆ. 

ಆ.. | ನಗರ ಮತ್ತು ಗ್ರಾಮೀಣ | ಹೌದು, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿನ ನಿರ್ಮಾಣದ 
ಪ್ರದೇಶಗಳಲ್ಲಿನ ನಿರ್ಮಾಣದ | ವೆಚ್ಚವು ವಿಬಿನ್ನಪಾಗಿರುತ್ತದೆ. 
ವೆಚ್ಚವು ವಿಬಿನ್ನವಾಗಿದೆಯೇ; 
ಹಾಗಿದ್ದಲ್ಲಿ, ಎರಡೂ ಪ್ರದೇಶಗಳಿಗೆ | ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ವಸತಿ ಯೋಜನೆಗಳಡಿ 
ಹಂಚಿಕೆಯನ್ನು ಸಮನಾಗಿಸಲು | ಸರ್ಕಾರದಿಂದ ಮಂಜೂರಾದ ಮನೆಗಳನ್ನು ಸ್ಥಳೀಯವಾಗಿ 
ಯಾವುದಾದರೂ ಯೋಜನೆಯನ್ನು | ಲಭ್ಯವಿರುವ ಕಜ್ಞಾ ವಸ್ತುಗಳನ್ನು ಉಪಯೋಗಿಸಿಕೊಂಡು 
ರೂಪಿಸಲಾಗಿದೆಯೆ; ಫಲಾನುಭವಿಗಳೇ ಸ್ವತಃ ನಿರ್ನ್ಮಿಸಿಕೊಳ್ಳುತ್ತಿದ್ದಾದೆ. 


ನಗರ ಪ್ರದೇಶಗಳಲ್ಲಿಯೂ ಕೂಡ ಫಲಾನುಭವಿಗಳು 
ಮನೆಗಳನ್ನು ಸ್ಥಳೀಯವಾಗಿ ಲಭ್ಯವಿರುವ ಕಚ್ಚಾ ವಸ್ತುಗಳನ್ನು 
ಉಪಯೋಗಿಸಿಕೊಂಡು ತಾವೇ ಸ್ವತಃ ನಿರ್ನಿಸಿಕೊಳ್ಳುತ್ತಿದ್ದಾರೆ. 
ಅಷ್ಟೇ ಅಲ್ಲದೆ, ಅನುಷ್ಠಾನ ಸಂಸ್ಥೆಗಳು ವನಿವೇಶನರಹಿತ 
ಕುಟಿಂಬಗಳಿಗೆ ಸರ್ಕಾರದ ಜಮೀನುಗಳಲ್ಲಿ: ಬಹುಮಹಡಿ 
ಮಾದರಿಯಲ್ಲಿ ಗುತ್ತಿಗೆದಾರರ ಮೂಲಕ ಮನೆಗಳನ್ನು ನಿರ್ಮಿಸಿ 
ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ, ಅವುಗಳನ್ನು 
ಹಂಚಿಕೆ ಮಾಡುತ್ತಿವೆ. 


ಗ್ರಾಮೀಣ ಮತ್ತು ನಗರ ಪ್ರದೇಶದ ಫಲಾನುಭವಿಗಳ ಆರ್ಥಿಕ, 
ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿ ಹಾಗೂ ಅವರ ಜೀವನ 
ಶೈಲಿಯಲ್ಲಿನ ನಿಯತಾಂಕಗಳಲ್ಲಿ  ವ್ಯತ್ಯಾಸವಿರುವುದರಿಂದ, 
ಯೋಜಿತ ವೆಚ್ಚವನ್ನು ಒಂಡೇ ನಿಯತಾಂಕಗಳಲ್ಲಿ ಅಳೆಯುವ 
ಅಥವಾ ಸದರಿ ಎರಡೂ ಪ್ರದೇಶಗಳಿಗೆ ಹಂಚಿಕೆಯನ್ನು 
ಸಮನಾಗಿಸಲು ಯೋಜನೆಯನ್ನು ರೂಪಿಸುವ ಪ್ರಸ್ತಾವನೆಯು / 
ವಿಚಾರವು ಸರ್ಕಾರದ ಮುಂದೆ ಇರುವುದಿಲ್ಲ. 


ಸಂ ಪ್ರಶ್ನೆ ಉತ್ತರ 
ಫವವ ಪುರಸ್ಕೃತ ಪ್ರಧಾನ ಮಂತಿಿ ಆಬಾಸ್‌ (ನಗರ) ಯೋಜನೆಯನ್ನು ರಾಜ್ಯ 
ಸರ್ಕಾರದ ಯೋಜನೆಗಳಾದ ವಾಜಪೇಯಿ ನಗರ ವಸತಿ ಯೋಜನೆ ಮತ್ತು ಡಾ: 
ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆಯೊಂದಿಗೆ ಸಂಯೋಜನಗೊಳಿಸಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. 
ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ ಮತ್ತು ಇತರೆ ವಸತಿ ಯೋಜನೆಗಳಿಗೆ | 
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ನೀಡುತಿರುವ ಸಹಾಯಧನದ 
ವಿವರವು ಈ ಕೆಳಗಿನಂತಿದೆ: - 
(ರೂ. ಲಕ್ಷಗಳಲ್ಲಿ) 
ಗ್ರಾಮೀಣ 
'|_ ಕೇಂದ್ರದ ಪಾಲು ರಾಜ್ಯದ ಪಾಲು 
ಯೋಜನೆ ಸಾಮಾನ್ಯ, | ಪ.ಜಾ. / | ಸಾಮಾನ್ಯ | ಪ.ಜಾ./ 
1ಅಸಲ | ಪಪಂ. |' /ಅಸಂ. | ಪಪಂ. 
ಪ್ರಧಾನ ಮಂತ್ರಿ ಆವಾಸ್‌ 
ಯೋಜನೆ ಗ್ರಾಮೀಣ) 0.72 0.72 0.48 0.78 
ಡಾ: ಬಿ.ಆರ್‌. ಅಂಬೇಡ್ಕರ್‌ _ _ 175 
ನಿವಾಸ್‌ ಯೋಜನೆ | 
ಸಗರ. 
; ಕೇಂದ್ರದ ಪಾಲು : ರಾಜ್ಯದ ಪಾಲು 
ಯೋಜನೆ ಸಾಮಾನ್ಯ | ಪ.ಜಾ./ | ಸಾಮಾನ್ಯ | ಪ.ಜಾ./ 
1 ಅ.ಸಂ ಪ.ಪಂ. | / ಅ.ಸಂ. | ಪ.ಪಂ. 
ಪ್ರಧಾನ ಮಂತ್ರಿ ಆವಾಸ್‌ _ 
ಯೋಜನೆ (ಸಗರ) 1.50 150 
ಡಾ: ಬಿ.ಆರ್‌. ಅಂಬೇಡ್ಕರ್‌ _ 200 
ನಿವಾಸ್‌ ಯೋಜನೆ " 
ವಾಜಪೇಯಿ ನಗರ ವಸತಿ _ _ 120 
ಯೋಜನೆ _ LU L 
ಇ ಉಭಯ ಪ್ರದೇಶಗಳ | ಪ್ರಧಾನ ಮಂತಿ ಆವಾಸ್‌ (ನಗರ) ಮತ್ತು (ಗ್ರಾಮೀಣ) ಯೋಜನೆಗಳು ಕೇಂದ್ರ 


ನಿರ್ಮಾಣ 
ಸಾಮಗಿಗಳನ್ನು 
ಒಂದೇ  ಸ್ನಳದಿಂದ 
ತರುವುದರಿಂದ 
ಎರಡೂ ಪ್ರದೇಶಗಳ 
ಯೋಜಿತ ವೆಜ್‌ ಒವನ್ನು 
ಅದೇ 
ನಿಯತಾಂಕಗಳಲ್ಲಿ 
ಅಳೆಯುವುದು 
ಸಾಧುವಾಗಿದ್ದು, ಈ 
ಬಗ್ಗೆ ಸರ್ಕಾರ 
ಪರಿಶೀಲಿಸುವುದೇ? 


ಪುರಸ್ಕೃತ ಯೋಜನೆಗಳಾಗಿರುವುದರಿಂದ, ಸದರಿ ಯೋಜನೆಗಳಿಗೆ 
ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಗಳಿಗೆ 
ಅನುಗುಣವಾಗಿ ಅವುಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


[ಸಂಖ್ಯೆ: ವಇ 25 ಹೆಚ್‌ಎಫ್‌ಎ 2021 


/ 
(4 
RAN ಮಾಮಿ 
ಕಾ ) 
ವಸತಿ ಸಚಿವರು 


